ಕರ್ನಾಟಿಕ ವಿಧಾನಪರಿಷತ್ತು 
ನೂರ ನಲವತ್ತ ಮೂರನೆಯ ಅಧಿವೇಶನದ ಮುಂದುವರೆದ ಉಪವೇಶನ 
ಚುಕೆ ರಹಿತ ಪ್ರಶ್ನೆ 
ದಿನಾಂಕ: 15-03-2021 ಪ್ರಶ್ನೆ ಸಂಖ್ಯೆ: 1044(962) 
ಸದಸ್ಯರ ಹೆಸರು ಮತ್ತು ಕ್ಷೇತ್ರ: ಶ್ರೀ ಸುನೀಲ್‌ ಸುಬ್ರಮಣಿ ಎಂ. ಪಿ.(ಸ್ಮಳೀಯ ಸಂಸ್ಥೆಗಳ ಕೇತು) 
ಉತ್ತರ ನೀಡಬೇಕಾದ ದಿನಾ೦ಕ: 15-03-2021 
ಉತ್ತರಿಸುವ ಸಚಿವರು: ಮಾನ್ಯ ಅರಣ್ಯ ಹಾಗೂ ಕನ್ನಡ ಮತ್ತು ಸಂಸ್ಕೃತಿ ಸಚಿವರು 


ವಿಷಯ: ಸೋಮವಾರ ಪೇಟೆ ತಾ: ಚಿಕ್ಲಿ ಹೊಳೆ ಜಲಾಶಯದ ಬಳಿ ಸಾಕಾನೆ ಶಿಬಿರ ಸ್ಥಾಪಿಸುವ ಬಗ್ಗೆ 


(ಅ) ರಾಜ್ಯದಲ್ಲಿರುವ ಒಟ್ಟು ಎಷ್ಟು ಆನೆ ಶಿಬಿರಗಳಿವೆ; ಜಿಲ್ಲಾವಾರು ಶಿಬಿರಗಳ 
ಹೆಸರಿನೊಂದಿಗೆ ಅಲ್ಲಿರುವ ಆನೆಗಳ ಸಂಖ್ಯೆ ಮತ್ತು ಮಾವುತರ ಸಂಖ್ಯೆಗಳ ವಿವರ 
ನೀಡುವುದು; 


(ಆ) ಕೂಡಗು ಜಿಲ್ಲೆ, ಸೋಮವಾರ ಪೇಟೆ ತಾಲ್ಲೂಕಿನ ಜಚಿಕ್ಲಿ ಹೊಳೆ ಜಲಾಶಯದ ಬಳಿ ಆನೆ 
ಪಾರ್ಕ್‌ ಅಥವಾ ಸಾಕಾನೆ ಶಿಬಿರವನ್ನು ಸ್ಥಾಪನೆ ಮಾಡಿದ್ದಲ್ಲಿ ಅರಣ್ಯ ಇಲಾಖೆಗೆ 
ಉಪಯೋಗವಾಗುವುದಿಲ್ಲವೆ; ಇದಕ್ಕೆ ಸರ್ಕಾರದ ಜಿ೦ತನೆಗಳೇನು? (ವಿವರ ನೀಡುವುದು) 


